KA/BG-GPO/ 2515 /WPP-47 12009-2011 





ಕರ್ನಾಟಕ ' ರಾಜಪಥ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜುಲೈ ೮, ೨೦೧೦ ( ಆಷಾಢ ೧೭, ಶಕ ವರ್ಷ ೧೯೩೨) ಸಂಚಿಕೆ ೨೭ 








ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಂಯಾಲಂಯದ ಅಧಿಸೂಚನೆಗಳು 


ಲೋಕೋಪಯೋಗಿ, ಬಂದರು ಒಳನಾಡು ಮತ್ತು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ 08 ಸೇವಾಬ 2010, ಬೆ೦ಗಳೂರು, ದಿನಾಂಕ: 1ನೇ ಜೂನ್‌, 2010 


ಶ್ರೀ ರಾಜಾಸಾಯಬಣ್ಣ, ಅಧೀಕ್ಷಕರು, ಲೋಕೋಪಯೋಗಿ, ಬ೦ದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಹಾಲಿ ಕೇಂದ್ರ ಯಾಂತ್ರಿಕ ಸಂಸ್ಥೆ, ಕಾರ್ಯಾಗಾರ ಹಾಗೂ ಯಾಂತ್ರಿಕ ವಿಭಾಗ, ಭೀಮರಾಯನಗುಡಿ, ಶಹಾಪುರ, ಇವರಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ರೂ.10800-20025ರ ವೇತನ ಶ್ರೇಣಿಯ ನಿಬಂಧಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ಮುಂದಿನ ಸ್ಥಳ ನಿಯುಕ್ತಿಗಾಗಿ ಇವರ ಸೇವೆಯನ್ನು ಜಲಸಂಪನ್ಮೂಲ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಲಕ್ಷ್ಮೀನರಸಿಂಹಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 786 ಲೋಕೋಪಯೋಗಿ, ಬಂದರು, ಒಳನಾಡು ಮತ್ತು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) 


ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ 263 ಕಗೃಮಂ 2010, ಬೆಂಗಳೂರು, ದಿನಾಂಕ: 29ನೇ ಮೇ, 2010 


ಕರ್ನಾಟಕ ಗೃಹ ಮಂಡಳಿ ಕಾಯ್ದೆ 1962ರ ಸೆಕ್ಷನ್‌ 3 (2) (ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ, 
ಶ್ರೀ ರಣದೀಪ್‌. ಡಿ. ಸರ್ಕಾರದ ಉಪ-ಕಾರ್ಯದರ್ಶಿ-3, ಆರ್ಥಿಕ ಇಲಾಖೆ ಇವರನ್ನು ಕರ್ನಾಟಕ ಗೃಹ ಮಂಡಳಿಯ 
ಅಧಿಕಾರಿ ಸದಸ್ಯರನ್ನಾಗಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಪಾರ್ವತಿ, 
ಪಿ.ಆರ್‌. 787 ಪೀಠಾಧಿಕಾರಿ-3, ವಸತಿ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 125 ಆಸೇವ 2010, ಬೆ೦ಗಳೂರು, ದಿನಾಂಕ: 04ನೇ ಜೂನ್‌, 2010 


ಶ್ರೀ ಬಿ. ಸದಾಶಿವ ಪ್ರಭು, ಕೆ.ಎ.ಎಸ್‌.(ಕಿರಿಯ ಶ್ರೇಣಿ) ಅಧಿಕಾರಿ ಸಹಾಯಕ ಆಯುಕ್ತರು, 
ಭೂ ನ್ಯಾಯಮಂಡಳಿ, ಮಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


(೩೫೩) 


೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 


ಭಾಗ-೨ 





ಮುಂದಿನ 
ಶ್ರೀ. ಕೆ.ಎನ್‌. ರಮೇಶ್‌, ಇವರ ಸ್ಥಾನದಲ್ಲಿ ವರ್ಗಾಯಿಸಿ ನೇಮಿಸಿದೆ. 


ಆದೇಶದವರೆಗೆ. ಉಪವಿಭಾಗಾಧಿಕಾರಿ, 


ಕುಂದಾಪುರ 


ಉಪವಿಭಾಗ, ಉಡುಪಿ ಜಿಲ್ಲೆ, ಹುದ್ದೆಗೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 788 


ಅಧಿಸೂಚನೆ 
ಸಿಆಸುಇ 106 ಆಸೇವ 2010, ಬೆ೦ಗಳೂರು, ದಿನಾಂಕ: 01ನೇ ಜೂನ್‌, 2010 


ಸಂಖ್ಯೆ: 
ಈ ಕೆಳಕಂಡ ಕೆ.ಎ.ಎಸ್‌ 


ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸು.ಇ. (ಸೇವೆಗಳು-2) 


(ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
































ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 
ಕ್ರಸಂ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ದು ಥ 
ಶ್ರೀಮತಿ/ಶ್ರೀ 

1 | ಶಂಕರಪ್ಪ, ಹಿರಿಯ ಶೇ ಮುಖ್ಯ ಆಡಳಿತಾಧಿಕಾರಿ, dE 
ESL ಜು ನಿರ್ದೆಶನಾಲಯ, ಬೆಂಗಳೂರು- ಖಾಲಿ ಹುದ್ದೆಗೆ 
ಸುಧಾರಣೆ ಯೋಜನೆ, ಬೆಂಗಳೂರು | ದಿ 

2 | ಕೆ.ಎನ್‌ ರಮೇಶ್‌, ಕಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ 
ಉಪವಿಭಾಗಾಧಿಕಾರಿ, ಕುಂದಾಪುರ ಉಪವಿಭಾಗ, ಪದ್ಧತಿ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ, 
ಉಡುಪಿ ಬೆಂಗಳೂರು- ಶ್ರೀ ಶಂಕರಪ್ಪ ಇವರ ಸ್ಥಾನದಲ್ಲಿ. 

3 | ಎನ್‌. ಚಂದ್ರಶೇಖರ್‌, ಕಿರಿಯ ಶ್ರೇಣಿ, ವಿಶೇಷ ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, 
ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಉಪವಿಭಾಗಾಧಿಕಾರಿ, ಕುಂದಾಪುರ ಉಪವಿಭಾಗ, 
ಪ್ರಾಧಿಕಾರ, ಉಡುಪಿ ಹುದ್ದಗೆ ವರ್ಗಾವಣೆ ಆದೇಶದಲ್ಲಿ | ಉಡುಪಿ- ಕೆ.ಎನ್‌. ರಮೇಶ್‌ ಇವರ ಸ್ಥಾನದಲ್ಲಿ. 

4 | ಎಸ್‌. ರಮ್ಯ, ಕಿರಿಯ ಶ್ರೇಣಿ, ವಿಶೇಷ ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಮನೆ 
ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ ಅ ಭಿವೃದ್ಧಿ ಬಾಡಿಗೆ ನಿಯಂತ್ರಣಾಧಿಕಾರಿ, ಬೆ೦ಗಳೂರು ದಕ್ಷಿಣ, 
ಪ್ರಾಧಿಕಾರ, ಹೊಸಪೇಟೆ ಹುದ್ದೆಗೆ ವರ್ಗಾವಣೆ ಬೆ೦ಗಳೂರು- ಶ್ರೀ.ಎನ್‌. ಚ೦ದ್ರಶೇಖರ್‌ ಇವರ 
ಆದೇಶದಲ್ಲಿ ಸ್ಥಾನದಲ್ಲಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 789 ಸು.ಇ. (ಸೇವೆಗಳು-2) 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 55 ಎಸ್‌ಎಫ್‌ಎಸ್‌ 2010, ಬೆಂಗಳೂರು, ದಿನಾಂಕ: 03ನೇ ಜೂನ್‌, 2010 
ಶ್ರೀಮತಿ. ವನಶ್ರೀ ವಿಪಿನ್‌ ಸಿ೦ಗ್‌, ಐ.ಎಫ್‌.ಎಸ್‌. ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳು, ಜಲಸಂವರ್ಧನ 
ಯೋಜನೆ ಸಂಘ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಜಿಲ್ಲಾ ಯೋಜನಾ ಘಟಕ, ಬೀದರ್‌ ಇವರು ದಿನಾಂಕ : 


29-05-2010ರಂದು ಸಾಂದರ್ಭಿಕ ರಜೆ ಮತ್ತು 30/05/2010 ರ ಸಾರ್ವತ್ರಿಕ ರಜೆ ಅವಧಿಯಲ್ಲಿ ರಜಾ ಪ್ರಯಾಣ 
ರಿಯಾಯಿತಿ ಸೌಲಭ್ಯವನ್ನು (ಎಲ್‌ಟಿಸಿ) 2006-2009 ರ ವಿಸ್ತರಿತ ಬ್ಲಾಕ್‌ ಅವಧಿಯಲ್ಲಿ ಉಪಯೋಗಿಸಿಕೊಂಡು ದೆಹಲಿಗೆ 
ಹೋಗಿ ಬರಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಶೋಕ್‌ ಪಿ. ಅತ್ರೆ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 790 ಸಿ.ಆ.ಸು.ಇ. (ಸೇವೆಗಳು-4) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೫೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 87 ಎಸ್‌ಐಎಸ್‌ 2010, ಬೆ೦ಗಳೂರು, ದಿನಾಂಕ: 04ನೇ ಜೂನ್‌, 2010 


ಇದೇ ಸಮಸಂಖ್ಯೆಯ ದಿನಾಂಕ 7-5-2010ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸುತ್ತಾ, ಶ್ರೀಮತಿ 
ಗುರುನೀತ್‌ ತೇಜ್‌, ಐ.ಎ.ಎಸ್‌. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೀದರ್‌ ಇವರಿಗೆ, ದಿನಾ೦ಕ 
27-5-2010 ರಿಂದ 22-11-2010ರವರೆಗೆ (ಉದಿಸೇ) ಒಟ್ಟು 180 ದಿನಗಳ ಪ್ರಸೂತಿ ರಜೆಯನ್ನು ಮಂಜೂರು 
ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಕೆ.ಜಿ. ಅನಂತ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು.ಇ. (ಸೇವೆಗಳು-1) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ-2 
ಸಂಖ್ಯೆ: ವಾಕೈ 108 ಕೈಸೇವಿ 2010(ಭಾಗ-1), ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2010 


ಭಾಗ-1 ರಲ್ಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಕೆಳಕಂಡ ಕೈಗಾರಿಕಾ ವಿಸ್ತರಣಾಧಿಕಾರಿಗೆ ಸಹಾಯಕ 


ನಿರ್ದೇಶಕ ಹುದ್ದೆಗೆ (ಗ್ರೂಪ್‌ "ಬಿ' - ವೇತನ ಶ್ರೇಣಿ ರೂ.12000-22650) ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಮುಂದುವರೆದು, ಭಾಗ-2 ರಲ್ಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಕೆಳಕಂಡ ಐದು ಕೈಗಾರಿಕಾ 
ಉತ್ತೇಜನಾಧಿಕಾರಿ/ಕೈಗಾರಿಕಾ ವಿಸ್ತರಣಾಧಿಕಾರಿಗಳಿಗೆ ಸಹಾಯಕ ನಿರ್ದೇಶಕ ಹುದ್ದೆಯಲ್ಲಿ (ವೇತನ ಶ್ರೇಣಿ ರೂ. 12000- 
22650) ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ 
ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಿದೆ. 


ಪಿ.ಆರ್‌. 791 


ಭಾಗ-1 (ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿರುವವರ ಪಟ್ಟ) 



































ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 
ಕ್ರಸಂ ನಿರ್ವಹಿಸುತ್ತಿರುವ ಸ್ಥಳ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 
ಶ್ರೀಮತಿ/ಶ್ರೀ 
1 |ಅರುಣ ಕಟ್ಟಿ, ಕೈಗಾರಿಕಾ ವಿಸ್ತರಣಾಧಿಕಾರಿ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ತಾಲ್ಲೂಕು ಪಂಚಾಯತ್‌, ಬಾಗಲಕೋಟೆ ಬಾಗಲಕೋಟೆ. 
ಭಾಗ-2 (ಕೆಸಿಎಸ್‌ ನಿಯಮ - 32 ರಡಿಯಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಲಾಗಿರುವವರ ಪಟ್ಟ) 
ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 
ಕ್ರಸಂ ನಿರ್ವಹಿಸುತ್ತಿರುವ ಸ್ಥಳ ನಿಯೋಜಿಸಿ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 


ಶ್ರೀಮತಿ/ಶ್ರೀ 

ಕೆ.ಪಿ. ರುದ್ರಪ್ಪಯ್ಯ, ಕೈಗಾರಿಕಾ ವಿಸ್ತರಣಾಧಿಕಾರಿ, 
ಪ್ರತಿ ನಿಯೋಜನೆ ಮೇರೆಗೆ ಕರ್ನಾಟಕ ಉದ್ಯೋಗ 
ಮಿತ್ರ, ಬೆ೦ಗಳೂರು. 

2 | ಸಿ.ಎಸ್‌. ಬಾಬುನಾಗೇಶ್‌, ಕೈಗಾರಿಕಾ 
ವಿಸ್ತರಣಾಧಿಕಾರಿ, ಪ್ರತಿ ನಿಯೋಜನೆ ಮೇರೆಗೆ 





ಹ 


ಸಹಾಯಕ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇರೆಗೆ | 
ಕರ್ನಾಟಕ ಉದ್ಯೋಗ ಮಿತ್ರ, ಬೆ೦ಗಳೂರು. 





ಸಹಾಯಕ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇರೆಗೆ 
ಮೆ: ಟಾಟಾ ಸ್ಟೀಲ್ಸ್‌ ಲಿ. ಬೆಂಗಳೂರು. 


ಕರ್ನಾಟಕ ಉದ್ಯೋಗ ಮಿತ್ರ, ಬೆಂಗಳೂರು. 


(ಕರ್ನಾಟಕ ಉದ್ಯೋಗ ಮಿತ್ರ ಮುಖಾಂತರ) 





ಪ್ರತಿ ನಿಯೋಜನೆ ಮೇರೆಗೆ ಕರ್ನಾಟಕ ರಾಜ್ಯ 
ಕರಕುಶಲ ಅಭಿವೃದ್ಧಿ ನಿಗಮ ನಿ., ಬೆಂಗಳೂರು. 


3 ಎನ್‌.ಸಿ. ಪೂರ್ಣಿಮಾ, ಕೈಗಾರಿಕಾ ವಿಸ್ತರಣಾಧಿಕಾರಿ, 


ಸಹಾಯಕ ನಿರ್ದೇಶಕರು (ೈ.ಅ), ಕೇಂದ್ರ ಕಛೇರಿ, 
ಬೆಂಗಳೂರು. 





418. ಶಿವಲಿಂಗಯ್ಯ, ಕೈಗಾರಿಕಾ ವಿಸ್ತರಣಾಧಿಕಾರಿ, 
ತಾಲ್ಲೂಕು ಪಂಚಾಯತ್‌, ರಾಮನಗರ. 








ಸಹಾಯಕೆ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಚಿಕ್ಕಬಳ್ಳಾಪುರ. 











೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 








5 [| ಎಂ.ಎನ್‌. ಪ್ರದೀಪಕುಮಾರ್‌, ಕೈಗಾರಿಕಾ 
ಉತ್ತೇಜನಾಧಿಕಾರಿ, ಪ್ರತಿ ನಿಯೋಜನೆ ಮೇರೆಗೆ 
ಕರ್ನಾಟಕ ಉದ್ಯೋಗ ಮಿತ್ರ, ಬೆ೦ಗಳೂರು. 


ಸಹಾಯಕ ನಿರ್ದೇಶಕರು, ಪ್ರತಿ ನಿಯೋಜನೆ ಮೇರೆಗೆ 
ಕರ್ನಾಟಕ ಉದ್ಯೋಗ ಮಿತ್ರ, ಬೆ೦ಗಳೂರು. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
(ಸೇವೆಗಳು) 


ಪಿ.ಆರ್‌. 792 


ಅಧಿಸೂಚನೆ-1 
ಸಂಖ್ಯೆ: ವಾಕೈ 108 ಕೈಸೇವಿ 2010, ಬೆ೦ಗಳೂರು, ದಿನಾಂಕ: 04ನೇ ಜೂನ್‌, 2010 


ಭಾಗ-1ರಲ್ಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಕೆಳಕಂಡ 09 ಕೈಗಾರಿಕಾ ಉತ್ತೇಜನಾಧಿಕಾರಿಗಳಿಗೆ 


ಸಹಾಯಕ ನಿರ್ದೇಶಕರ ಹುದ್ದೆಗೆ (ಗ್ರೂಪ್‌ "ಬಿ' - ವೇತನ ಶ್ರೇಣಿ ರೂ. 12000-22650) ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ಮುಂದುವರೆದು, ಭಾಗ-2 ರಲ್ಲಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಕೆಳಕಂಡ 34 ಕೈಗಾರಿಕಾ 
ಉತ್ತೇಜನಾಧಿಕಾರಿ/ಅಧೀಕ್ಷಕರುಗಳಿಗೆ ಸಹಾಯಕ ನಿರ್ದೇಶಕ ಹುದ್ದೆಯಲ್ಲಿ (ವೇತನ ಶ್ರೇಣಿ ರೂ. 12000-22650) ಕರ್ನಾಟಕ 
ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರಿನ ಮುಂದೆ 


ತೋರಿಸಿರುವ ಹುದ್ದೆಗಳಿಗೆ ತಕ್ಷಣದಿ೦ದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಭಾಗ-1 (ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿರುವವರ ಪಟ್ಟ) 






































ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 
ಕ್ರಸಂ. ನಿರ್ವಹಿಸುತ್ತಿರುವ ಸ್ಥಳ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 
ಶ್ರೀಮತಿ/ಶ್ರೀ 
] | ದತ್ತಪ್ಪ ಕೊಟ್ರೆ, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ). 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗುಲ್ಬರ್ಗ ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಗುಲ್ಬರ್ಗ 
2 | ಬಿ. ರುದ್ರಪ್ಪ ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳ (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಬಳ್ಳಾರಿ 
3 | ಟಿ.ಎಂ. ನಟೇಶ್‌, ಸಹಾಯಕ ನಿರ್ದೇಶಕರು 
ಕೈಗಾರಿಕಾ ಉತ್ತೇಜನಾಧಿಕಾರಿ, (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ದಾವಣಗೆರೆ ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಶಿವಮೊಗ್ಗ 
4 | ಸೋಮಶೆಟ್ಟಿ ಬಸವರಾಜ, ಸಹಾಯಕ ನಿರ್ದೇಶಕರು 
ಕೈಗಾರಿಕಾ ಉತ್ತೇಜನಾಧಿಕಾರಿ, (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೀದರ್‌ ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗುಲ್ಬರ್ಗ 
5 | ಎಸ್‌.ಜಿ. ಕಾಂಬಳೆ, ಸಹಾಯಕ ನಿರ್ದೇಶಕರು 
ಕೈಗಾರಿಕಾ ಉತ್ತೇಜನಾಧಿಕಾರಿ, (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಬಾಗಲಕೋಟೆ | ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾವಿ 
6 | ವೈ, ಸುಬ್ಬರಾಯಶೆಟ್ಟ, ಸಹಾಯಕ ನಿರ್ದೇಶಕರು 
ಕೈಗಾರಿಕಾ ಉತ್ತೇಜನಾಧಿಕಾರಿ, (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಹುಣಸೂರು ನಿರ್ವಹಣೆ). ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು 
7 ಹೆಚ್‌. ವಿ. ಬಸವರಾಜಪ್ಪ, ಸಹಾಯಕ ನಿರ್ದೇಶಕರು 
ಕೈಗಾರಿಕಾ ಉತ್ತೇಜನಾಧಿಕಾರಿ, (ಮೂಲಭೂತ ಮತ್ತು ಸೌಕರ್ಯ ಸಂಪನ್ಮೂಲಗಳ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಚಿತ್ರದುರ್ಗ ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ ಕೇಂದ್ರ, ದಾವಣಗೆರೆ 
81 ಹೆಚ್‌.ಎಸ್‌. ಶೇಷೊರ, ಸಹಾಯಕ ನಿರ್ದೇಶಕರು (ಜಿಕ್ಕೆಕೇ ಕೇಂದ್ರೀಯ ಕೋಶ), 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇ೦ದ್ರ ಕಛೇರಿ, 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ನೆಲಮಂಗಲ ಬೆ೦ಗಳೂರು 








ಭಾಗ-೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 










































































9 [ ಕೆ.ಬಿ. ಮುನಿವೆಂಕಟಸ್ಥಾಮಿ, ಸಹಾಯಕ ನಿರ್ದೇಶಕರು (ನಗದು), 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಛೇರಿ, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆ೦ಗಳೂರು ನಗರ | ಬೆ೦ಗಳೂರು 
ಭಾಗ-2 (ಕೆಸಿಎಸ್‌ ನಿಯಮ-32ರಡಿಯಲ್ಲಿ 
ಸಹಾಯಕ ನಿರ್ದೇಶಕರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿರುವವರ ಪಟ್ಟಿ) 
ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ 
ಕ್ರಸಂ. ನಿರ್ವಹಿಸುತ್ತಿರುವ ಸ್ಥಳ ನೇಮಕ ಮಾಡಿರುವ ಹುದ್ದೆ ಮತ್ತು ಸ್ಥಳ 
ಶ್ರೀಮತಿ/ಶ್ರೀ 
1 | ಟಿ. ಪೀಕ್ಯಾನಾಯಕ್‌, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ದಾವಣಗೆರೆ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ದಾವಣಗೆರೆ 
7 | ಹೆಚ್‌. ಆರ್‌. ಶಿವಣ್ಣ, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಡಿಕೇರಿ ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಮಡಿಕೇರಿ, ಕೊಡಗು ಜಿಲ್ಲೆ 
3'1ರಮೇಶ್‌ ಡಿ. ಬಂಕಾಪುರ, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ ಕೈಗಾರಿಕಾ ಕೇಂದ್ರ, ಧಾರವಾಡ 
4 | ಡಿ. ಪದ್ಮನಾಭ್‌, ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕಾರವಾರ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕಾರವಾರ 
5 1 ಎಂ.ಎ. ಸಮಿ, ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಯಚೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಯಾದಗೀರ್‌ 
6 | ಎಂ.ಸಿ. ಭರಮಕ್ಕನವರ್‌, ಸಹಾಯಕ ನಿರ್ದೇಶಕರು (ಮೂಲಭೂತ ಮತ್ತು 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಸೌಕರ್ಯ ಸಂಪನ್ಮೂಲಗಳ ನಿರ್ವಹಣೆ), ಜಿಲ್ಲಾ ಕೈಗಾರಿಕಾ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಹಾವೇರಿ ಕೇಂದ, ಧಾರವಾಡ 
7 | ಎಂ.ಜೆ. ವಿಜಯಕುಮಾರ್‌, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ವಿಶ್ವ. ಕೈಗಾರಿಕೆ ಮತ್ತು 
ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಬಳ್ಳಾಪುರ ವಾಣಿಜ್ಯ ಇಲಾಖೆ, ಕೇ೦ದ್ರ ಕಛೇರಿ, ಬೆ೦ಗಳೂರು 
8 | ಎಂ. ಮುರಳೀಧರ, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಅಧೀಕ್ಷಕರು, ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೇಂದ್ರ ಕಛೇರಿ, ಬೆಂಗಳೂರು ಕೈಗಾರಿಕಾ ಕೇಂದ್ರ, ತುಮಕೂರು 
91 ಎಲ್‌. ಗೋಪಾಲರಾವ್‌, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಚಾಮರಾಜನಗರ | ಕೈಗಾರಿಕಾ ಕೇಂದ್ರ, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ 
16 | ಎಂ.ವಿ. ಮಾಟಲದಿನ್ನಿ ಸಹಾಯಕ ನಿರ್ದೇಶಕರು, ಪ್ರತಿನಿಯೋಜನೆ ಮೇರೆಗೆ 
ಕೈಗಾರಿಕಾ ಉತ್ತೇಜನಾಧಿಕಾರಿ, ವಿ.ಐ.ಟಿ.ಸಿ., ಹುಬ್ಬಳ್ಳಿ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ವಿಜಾಪೂರ 
11 | ಎನ್‌. ಹಾಲನಗೌಡ್‌, ಸಹಾಯಕ ನಿರ್ದೇಶಕರು (ಮೂಲಭೂತ ಮತ್ತು 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಸೌಕರ್ಯ ಸಂಪನ್ಮೂಲಗಳ ನಿರ್ವಹಣೆ), 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಂಗಳೂರು ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಬೆ೦ಗಳೂರು ನಗರ 
ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
12ಸಿ. ಚೌಡಯ್ಯ, ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಾಮರಾಜನಗರ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಾಮರಾಜನಗರ 
13 | ರಮೇಶಮೂರ್ತಿ, ಕೈಗಾರಿಕಾ ಉತ್ತೇಜನಾಧಿಕಾರಿ, | ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮೈಸೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ಉಡುಪಿ 
14 | ಕೃಷ್ಣಮೂರ್ತಿ ದೇಸಾಯಿ, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ಆಡಳಿತೆ, ಮಾನವ ಸಂಪನ್ಮೂಲ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ಕೋಲಾರ 





೩೫೭ 



























































೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 
15 | ಬಿ.ಎನ್‌. ರಾಮಕೃಷ್ಣರಾವ್‌, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ವಾರ್ತಾ). 
ಕೇಂದ್ರ ಕಛೇರಿ, ಬೆಂಗಳೂರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೇಂದ್ರ ಕಛೇರಿ, 
ಬೆಂಗಳೂರು 
16 | ಶಿವಣ್ಣ. ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಮನಗರ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಂಡ್ಯ 
17 ಬಿ. ಸಂಪತ್‌ಕುಮಾರ್‌, ಸಹಾಯಕ ನಿರ್ದೇಶಕರು, 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಪ್ರತಿ ನಿಯೋಜನೆ ಮೇರೆಗೆ ಕಿಲ್ಫ್‌, ಬೆಂಗಳೂರು 
ನಿಯೋಜನೆ ಮೇರೆಗೆ ಕಿಲ್ಫ್‌, ಬೆಂಗಳೂರು 
18 | ಕೆಜಿ. ಶಿವರಾಮ, ಕೈಗಾರಿಕಾ ಉತ್ತೇಜನಾಧಿಕಾರಿ, | ಸಹಾಯಕ ನಿರ್ದೇಶಕರು, 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ನಾಗಮಂಗಲ ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಮನಗರ 
19 ವೈ. ಮಾಣಿಕ್‌, ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು, 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಬೀದರ್‌ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೀದರ್‌ 
20 | ರಮೇಶ ಸಿ. ನಾಯಕ್‌, ಸಹಾಯಕ ನಿರ್ದೇಶಕರು (ಮೂಲಭೂತ ಮತ್ತು 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಸೌಕರ್ಯ ಸಂಪನ್ಮೂಲಗಳ ನಿರ್ವಹಣೆ), 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಗದಗ್‌ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೋಲಾರ 
21 | ಹೆಚ್‌. ಕೆ. ಶಿವಣ್ಣ, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮೈಸೂರು ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ಮೈಸೂರು 
22 | ಬಸವರಾಜಯ್ಯ, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಕೇಂದ್ರ ಕಛೇರಿ, ಬೆಂಗಳೂರು ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೈಗಾರಿಕಾ ಕೇಂದ್ರ, ಬೆಂಗಳೂರು ನಗರ 
23 | ಎಂ.ಹೆಚ್‌. ಯಲ್ಲಪ್ಪ ಸಹಾಯಕ ನಿರ್ದೇಶಕರು, ಪ್ರತಿನಿಯೋಜನೆ ಮೇರೆಗೆ 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಮೆ। ದಿವ್ಯಶ್ರೀ ಡೆವಲಪರ್ಸ್‌ ಪ್ರೈವೇಟ್‌ ಲಿ. (ಕರ್ನಾಟಕ 
ಪ್ರತಿನಿಯೋಜನೆ ಮೇರೆಗೆ ಮೆ॥ ದಿವ್ಯಶ್ರೀ ಉದ್ಯೋಗ ಮಿತ್ರ ಮೂಲಕ) ಬೆಂಗಳೂರು 
ಡೆವಲಪರ್ಸ್‌ ಪ್ರೈವೇಟ್‌ ಲಿ.. (ಕರ್ನಾಟಕ 
ಉದ್ಯೋಗ ಮಿತ್ರ ಮೂಲಕ) ಬೆಂಗಳೂರು 
24 | ಸಿ.ಪಿ. ಮಾಡಳ್ಳಿ, ಕೈಗಾರಿಕಾ ಉತ್ತೇಜನಾಧಿಕಾರಿ, | ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗದಗ್‌ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗದಗ್‌ 
25 | ಎಸ್‌. ರಿಯಾಜ್‌ ಅಹಮದ್‌, ಸಹಾಯಕ ನಿರ್ದೇಶಕರು, 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಮಗಳೂರು 
ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಮಗಳೂರು 
26 | ಎ.ಎಸ್‌. ರಮೇಶ್‌, ಸಹಾಯಕ ನಿರ್ದೇಶಕರು, 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಉಡುಪಿ 
27 | ಮಹಂತಪ್ಪ ತಾಡಪತ್ರಿ, ಸಹಾಯಕ ನಿರ್ದೇಶಕರು (ಮೂಲಭೂತ ಮತ್ತು 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಸೌಕರ್ಯ ಸಂಪನ್ಮೂಲಗಳ ನಿರ್ವಹಣೆ), 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಕೇಂದ್ರ, ತುಮಕೂರು 
28 | ಸಂಗಪ್ಪ ಈ ಹೊಸೂರು, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಯಚೂರು ಜಿಲ್ಲಾ ಕೈಗಾರಿಕಾ ಕೇಂದ್ರ, ರಾಯಚೂರು 
29 | ಎಸ್‌. ನಾಗರಾಜ್‌ರಾವ್‌, ಅಧೀಕ್ಷಕರು, ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 
ಕೈಗಾರಿಕಾ ಕೇ೦ದ್ರ, ಬಳ್ಳಾರಿ 
30 | ಟಿ.ಎಸ್‌. ರಾಮಚಂದ್ರ, ಸಹಾಯಕ ನಿರ್ದೇಶಕರು (ಬಂಡವಾಳೆ ಹೊಡಿಕೆ ಮತ್ತು 
ಕೈಗಾರಿಕಾ ಉತ್ತೇಜನಾಧಿಕಾರಿ, ವ್ಯಾಪಾರ ಅಭಿವೃದ್ಧಿ), ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಬಳ್ಳಾಪುರ ತುಮಕೂರು 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೫೯ 








31 | ಎಸ್‌.ಆರ್‌. ಹರಿಜನ್‌, ಸಹಾಯಕ ನಿರ್ದೇಶಕರು, 

ಕೈಗಾರಿಕಾ ಉತ್ತೇಜನಾಧಿಕಾರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾವೇರಿ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಾಗಲಕೋಟೆ 
32 | ಕೆ.ಸಿ. ಕೆಂಚಪ್ಪ, ಕೈಗಾರಿಕಾ ಉತ್ತೇಜನಾಧಿಕಾರಿ, ಸಹಾಯಕ ನಿರ್ದೇಶಕರು, 











ಕುಶಲಕರ್ಮಿ ತರಬೇತಿ ಸಂಸ್ಥೆ, ಬಳ್ಳಾರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ 
33 | ಎನ್‌.ಎಂ. ಮ್ಯಾನದಾಳೆಮಠ್‌, ಸಹಾಯಕ ನಿರ್ದೇಶಕರು, 
ಕೈಗಾರಿಕಾ ಉತ್ತೇಜನಾಧಿಕಾರಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿಜಾಪೂರ 
ಕುಶಲಕರ್ಮಿ ತರಬೇತಿ ಸಂಸ್ಥೆ, ಕಾರವಾರ 
34 | ಸಿ.ಎಸ್‌. ಮಾಲಪ್ಪನವರ್‌, ಅಧೀಕ್ಷಕರು. ಸಹಾಯಕ ನಿರ್ದೇಶಕರು (ಆಡಳಿತ, ಮಾನವ ಸಂಪನ್ಮೂಲ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ನಿರ್ವಹಣೆ), ಜಿಲ್ಲಾ 














ಕೈಗಾರಿಕಾ ಕೇ೦ದ್ರ, ಬೆಳಗಾವಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 





ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 793 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 139 ಎಎಸ್‌ಡಿ 2007, ಬೆಂಗಳೂರು, ದಿನಾಂಕ: 03ನೇ ಜೂನ್‌, 2010 


ಶ್ರೀ ಆರ್‌. ಶಿವಪ್ರಕಾಶ್‌, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ಇವರಿಗಿಂತ, ಜ್ಯೇಷ್ಠತೆಯಲ್ಲಿ 
ಕಿರಿಯರಾದ ಶ್ರೀ ಎ೦.ಎ೦. ಖಾನ್‌ (ಜ್ಯೇಷ್ಠತಾ ಕ್ರಮ ಸಂಖ್ಯೆ : 3296) ಇವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 
102 ಎಎಸ್‌ಡಿ 2007, ದಿನಾಂಕ : 24-12-2007ರಲ್ಲಿ ದಿನಾಂಕ: 27-01-2001 ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌ 
ಗ್ರೇಡ್‌-2 ವೃಂದದಲ್ಲಿ ಸಕ್ರಮಗೊಳಿಸಿ ಆದೇಶಿಸಿರುವುದರಿ೦ದ, ಶ್ರೀ ಆರ್‌. ಶಿವಪ್ರಕಾಶ್‌ (ಜ್ಯೇಷ್ಠತಾ ಕ್ರಮ ಸಂಖ್ಯೆ : 3295) 
ಇವರಿಗೂ ಸಹ ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ ವೇತನ ಶ್ರೇಣಿ ರೂ.  11400-21,600ರಲ್ಲಿ, 
ದಿನಾಂಕ : 27-01-2001ರಿ೦ದ ಜಾರಿಗೆ ಬರುವಂತೆ, ಕರ್ನಾಟಕ ನಾಗರೀಕ ಸೇವಾ (ಆರ್‌ಪಿಪಿಪಿ) ನಿಯಮಾವಳಿಗಳು 
1978ರ ನಿಯಮ 2(1)(ಎ)ರಡಿಯಲ್ಲಿ ಪೂರ್ವಾನ್ವಯವಾಗಿ ಬಡ್ತಿ ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 794 ಕಂದಾಯ ಇಲಾಖೆ (ಸೇವೆಗಳು-3) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 35 ಇಇಬಿ 2010, ಬೆಂಗಳೂರು, ದಿನಾಂಕ: 03ನೇ ಜೂನ್‌, 2010 


ಶ್ರೀ ಎಂ. ಮಹದೇವಯ್ಯ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪ ವಿಭಾಗ, ಇವರು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಹುಬ್ಬಳ್ಳಿಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ 
ನಿಯೋಜಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಗೆ ನೀಡಲಾಗಿತ್ತು ಅದರಂತೆ ಅಧಿಕಾರಿಯವರು ದಿನಾಂಕ 
31-08-2007ರಂದು ಇಂಧನ ಇಲಾಖೆಯಲ್ಲಿ ವರದಿ ಮಾಡಿಕೊಂಡಿರುತ್ತಾರೆ. ಆದರೆ ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತ, ಆದೇಶ ಸಂಖ್ಯೆ : ಕವಿಪ್ರನಿನಿ/ಬಿ5ಎ/258/98-99, ದಿನಾ೦ಕ 23-08-2007ರಲ್ಲಿ ಹುಬ್ಬಳ್ಳಿಯಲ್ಲಿ ಸಹಾಯಕ 
ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಯು ರದ್ದಾಗಿರುವ ಹಿನ್ನೆಲೆಯಲ್ಲಿ ದಿನಾಂಕ : 31-08-2007ರಿಂದ 12-09-2007ರವರೆಗೆ 
ಶ್ರೀ ಎಂ. ಮಹಾದೇವಯ್ಯ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಇವರು ಸ್ಥಳ ನಿರೀಕ್ಷಣೆಗಾಗಿ ಕಾಯ್ದೆ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮ 8 (15) (ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಎಸ್‌.ಜೆ. ಸಂಪತ್‌ಕುಮಾರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 795 ಇಂಧನ ಇಲಾಖೆ 


೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 223 ಐಡಿಜಿ 2010, ಬೆಂಗಳೂರು, ದಿನಾಂಕ: 10ನೇ ಮೇ, 2010 
ಸಿ.ಆ.ಸು.ಇ. (ಸೇವೆಗಳು-3) ಇವರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 28 ಸೇಉನ್ಯಾ 2010, ದಿನಾಂಕ 
30-04-2010ರಲ್ಲಿ ಈ ಕೆಳಕ೦ಡ ಜಿಲ್ಲಾ ನ್ಯಾಯಾಧೀಶರುಗಳನ್ನು ವರ್ಗಾವಣೆ ಮಾಡಿ, ಅವರ ಸೇವೆಯನ್ನು ಕಾರ್ಮಿಕ 
ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಈ ಕೆಳಕಂಡಂತೆ ಮರುನೇಮಕಾತಿ ಮಾಡಿ ಆದೇಶಿಸಿದೆ. 


Sl. 
No. 





Name of the Officer Present Charge Charge to Which Posted 





Presiding Officer, Labour Court 
Bangalore. (vice Sri Choudapurkar 
Arun transferred) 

Presiding Officer, 


|| Addl. District & Sessions 


1. | Sri Ravindra M, Vaidya Judge, Tumkur. 





2 Sri Avin 71೧1008೧೧3 Il Addl. District & Sessions | Addl. Labour Court, Hubli. 
"| Hanumappa Judge, Belgaum. (vice Sri H.M. Shivakumaraswamy 
transferred) 





XXVIII Addl. City Civil & 
3. | SriV.G. Savadkar Sessions Judge, 
Bangalore City. 


VI Addl. City Civil & 


Presiding Officer, Industrial Tribunal 
Mysore. (Vacant Post) 





Presiding Officer, Labour Court, 


4. | SriV.N.Ravindra Sessions Judge, 1೬. ಗುಡ ಗೂ 
Bangalore City. ಸ್ಯ Y 
transferred) 





Presiding Officer, Ist Addl. Labour 
Presiding Officer, Ill Addl. Court, Bangalore. 

Labour Court, Bangalore. (vice Sri M.S. Balakrishna 
transferred)) 

Presiding Officer, Labour Court, 
Bijapur. (vice Sri Madappa 5. Kanti 
transferred) 

Presiding Officer, Ill Addl. Labour 
Court, Bangalore. (vice Smt Khazi 
Jaibunissa transferred) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ, 
ಪಿ.ಆರ್‌. 796 ಕಾರ್ಮಿಕ ಇಲಾಖೆ. (ಕಾರಾವಿ ಯೋ (ವೈ) ಸೇವೆಗಳು) 


5. | Smt Khazi Jaibunissa 





Judge, Family Court, 


6. | SriR.B. Dharmagoudar Gulbarga. 





V Addl. District & Sessions 


7. | SriA.K. Mulla Judge, Mysore. 




















ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 277 ಸಅಸೇ 2010, ಬೆಂಗಳೂರು, ದಿನಾಂಕ: 93ನೇ ಜೂನ್‌, 2010 
ಅಧಿಸೂಚನೆ ಸಂಖ್ಯೆ ಲೋಇ 7 ಸೇಎಸು 2010, ದಿನಾಂಕ: 27-05-2010 ರಲ್ಲಿ ಶ್ರೀ ಕೃಷ್ಣಮೂರ್ತಿ ಬಿ. 

ಕುಲಕರ್ಣಿ, ಅಧೀಕ್ಷಕ ಇಂಜಿನಿಯರ್‌, ಇವರನ್ನು ಸರ್ಕಾರದ ಉಪ ಕಾರ್ಯದರ್ಶಿ (ಸಂಪರ್ಕ ಮತ್ತು ಕಟ್ಟಡ). 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ-ಖಾಲಿ ಹುದ್ದೆಗೆ ನೇಮಿಸಲು ಸೇವೆಯನ್ನು ಸಿಆಸು 
ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಕೃಷ್ಣಮೂರ್ತಿ ಬಿ. ಕುಲಕರ್ಣಿ, ಅಧೀಕ್ಷಕ ಇಂಜಿನಿಯರ್‌, ಇವರನ್ನು 
ಸರ್ಕಾರದ ಉಪ ಕಾರ್ಯದರ್ಶಿ (ಸಂಪರ್ಕ ಮತ್ತು ಕಟ್ಟಡ), ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆ-ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಪಿ.ಆರ್‌. 797 ಸಿ.ಆ.ಸು.ಇ. (ಸೇವೆಗಳು-3) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೬೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 298 ಸಅಸೇ 2010, ಬೆ೦ಗಳೂರು, ದಿನಾಂಕ: 08ನೇ ಜೂನ್‌, 2010 
ಶ್ರೀಮತಿ ಜಿ.ಎಸ್‌. ಪ್ರಶೀಲ ಕುಮಾರಿ, ಸಹಾಯಕ ಪ್ರಾರೂಪಕಾರ ಹಾಗೂ ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಉಪ ಕಾರ್ಯದರ್ಶಿ, (ಅಭಿಪ್ರಾಯ-2), ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ ಹುದ್ದೆಗೆ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ ಜಿಓಬಿ (1)/2010, ದಿನಾಂಕ 29-5-2010ರಲ್ಲಿ 
ನೀಡಿರುವ ಸಹಮತಿಯನ್ವಯ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 798 ಸಿ.ಆ.ಸು.ಇ. (ಸೇವೆಗಳು-3) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 163 ಎಲ್‌ಎಸಿ 2010, ಬೆ೦ಗಳೂರು, ದಿನಾಂಕ: 03ನೇ ಜೂನ್‌, 2010 
6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಲಯ, ಬೆಳಗಾಂ ಇವರನ್ನು ದಿನಾಂಕ: 
02.06.2010ರಿ೦ದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕೌಟುಂಬಿಕ ನ್ಯಾಯಾಲಯ, ಬೆಳಗಾಂನ 
ನ್ಯಾಯಾಧೀಶರ ಖಾಲಿ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 68ರನ್ವಯ ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾ. ಮಹಾಲಕ್ಷ್ಮಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1), 
ಪಿ.ಆರ್‌. 799 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 255 ಹೆಚ್‌ಎಸ್‌ಹೆಚ್‌ 2008(ಭಾಗ), ಬೆಂಗಳೂರು, ದಿನಾಂಕ: 04ನೇ ಜೂನ್‌, 2010 
ಸರ್ಕಾರದ ಆದೇಶ ಸಂಖ್ಯೆ ಆಕುಕ 255 ಹೆಚ್‌ಎಸ್‌ಹೆಚ್‌ 2008 ದಿನಾ೦ಕ : 04/06/2008ರಲ್ಲಿ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ಅರ್ಹ ವೈದ್ಯಾಧಿಕಾರಿಗಳನ್ನು ಆಡಳಿತ ಹಿತದೃಷ್ಟಿಯಿಂದ ಸೂಕ್ತ ಸ್ಥಳಗಳಿಗೆ 
ನೇಮಿಸುವ/ವರ್ಗಾಯಿಸುವ ಬಗ್ಗೆ ಹೊರಡಿಸಲಾದ ಮಾರ್ಗಸೂಚಿಗಳಲ್ಲಿನ ಕ್ರಮ ಸಂಖ್ಯೆ: (4). (5) ಮತ್ತು (6) ರಲ್ಲಿನ 
ಅಂಶಗಳನ್ನು ಮಾತ್ರ ಮುಂದಿನ ಆದೇಶದವರೆಗೆ ಹಿಂಪಡೆಯಲಾಗಿದೆ. ಸದರಿ ಆದೇಶದಲ್ಲಿನ ಉಳಿದ ಮಾರ್ಗಸೂಚಿ 
ಅಂಶಗಳು ಯಥಾಸ್ಥಿತಿಯಲ್ಲಿ ಮುಂದುವರೆಯುತ್ತವೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಐ. ಹೇಮನಾಥ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 800 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ಸೇವೆಗಳು-1) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಂಇ 99 ಎಲ್‌ಆರ್‌ಎ 2010, ಬೆಂಗಳೂರು, ದಿನಾಂಕ: 01ನೇ ಜೂನ್‌, 2010 
ಧಾರವಾಡ ಜಿಲ್ಲೆಯ, ಕಲಘಟಗಿ ತಾಲ್ಲೂಕಿನ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನಾಗಿ ಮತ್ತು ನವಲಗುಂದ 
ಮತ್ತು ಕಲಘಟಗಿ ತಾಲ್ಲೂಕುಗಳಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 77ಎ ರಡಿಯ. 7ಎ. ಅರ್ಜಿಗಳ ಇತ್ಕರ್ಥಕ್ಕಾಗಿ 
ನೇಮಕ ಮಾಡಲಾದ ಜಿಲ್ಲಾಧಿಕಾರಿಗಳ ಕೇಂದ್ರ ಕಛೇರಿ ಸಹಾಯಕ ಧಾರವಾಡ ಇವರ ಬದಲಿಗೆ ಉಪ ವಿಭಾಗಾಧಿಕಾರಿಗಳ 
ಸಮಾನಾಂತರ ಹುದ್ದೆಯಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ 3ನೇ ಮಲಪ್ರಭ ಯೋಜನೆ ಧಾರವಾಡ ಇವರನ್ನು 
ನೇಮಕ ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ನಾರಾಯಣಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 801 ಕಂದಾಯ ಇಲಾಖೆ (ಭೂ ಸುಧಾರಣೆ) 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 


ಭಾಗ-೨ 





ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 456 ಪಿಪಿಇ 2009, ಬೆಂಗಳೂರು, ದಿನಾಂಕ: 10ನೇ ಜೂನ್‌, 2010 
ಶ್ರೀ ಪೂಜಾರಿ ರುದ್ರಪ್ಪ ಅಭಿಯೋಗ ಉಪ ನಿರ್ದೇಶಕರು. ದಾವಣಗೆರೆ ವಿಭಾಗ, ದಾವಣಗೆರೆ ಇವರನ್ನು ಅವರ 
ಕೋರಿಕೆ ಮೇರೆಗೆ ಬೆ೦ಗಳೂರಿನ ಸಿ.ಐ.ಡಿ ಕಛೇರಿಯಲ್ಲಿ ಖಾಲಿ ಇರುವ ಕಾನೂನು ಸಲಹೆಗಾರರ ಹುದ್ದೆಗೆ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನಿಯೋಜನೆ ಮೇರೆಗೆ ವರ್ಗಾವಣೆ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 802 


ಕೆ. ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ, 


(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 


ಛಿ 


ಅಧಿಸೂಚನೆ 
ಸಂಖ್ಯೆ: ಒಳ 40 ಹೊಸಿಪ 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) (ನಾನ್‌ ಐಪಿಎಸ್‌) 
ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿ೦ದ, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 











ಕಮ ಅಧಿಕಾರಿಯ ಹೆಸರು ಮತ್ತು ಹುದ್ದೆ 
ಇ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ | ಶ್ರೀಯುತರು: ಸ ಣಿ 
1. ಎಂ.ಮುತ್ತುರಾಯ, ಡಿ.ಸಿ.ಪಿ. (ಅಪರಾಧ) ಮಂಗಳೂರು ನಗರ 
ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು - ಹೊಸದಾಗಿ ಸೃಜಿಸಿದ ಹುದ್ದೆ 
2 ಹೆಚ್‌.ಆರ್‌.ಭೆಗವಾನ್‌ದಾಸ್‌, ಅಡಿಷನಲ್‌ ಎಸ್‌.ಪಿ. ಕೋಲಾರ ಜಿಲ್ಲೆ 


- ಶ್ರೀ ಫಣೀಂದ್ರ ಸಿಂಗ್‌ ಇವರ ಸ್ಥಾನದಲ್ಲಿ 





3. ಎನ್‌.ಟಿ.ಶಿವಕುಮಾರ್‌, 
ಅಡಿಷನಲ್‌ ಎಸ್‌.ಪಿ. ಚಾಮರಾಜನಗರ 


- ಶ್ರೀ ಹೆಚ್‌.ಆರ್‌.ಭಗವಾನ್‌ ದಾಸ್‌ ಇವರ ಸ್ಥಾನದಲ್ಲಿ 

















ಎಸ್‌.ಪಿ. ಅಂಟಿ ಟೆರರಿಸ್ಟ್‌ ಸೆಲ್‌, 
ರಾಜ್ಯ ಗುಪ್ತವಾರ್ತೆ, ಬೆ೦ಗಳೂರು 


4. ಫೆಣೀಂದ್ರ ಸಿಂಗ್‌, ಅಡಿಷನಲ್‌ ಎಸ್‌.ಪಿ. ಚಿಕ್ಕಮಗಳೂರು 
ಅಡಿಷನಲ್‌ ಎಸ್‌.ಪಿ. ಕೋಲಾರ ಜಿಲ್ಲೆ - ಶ್ರೀ ಎಂ. ಮುತ್ತುರಾಯ ಇವರ ಸ್ಥಾನದಲ್ಲಿ 

ನ ಎ.ಜಿ. ಧರ್ಮರಾಜ್‌, ಎಸ್‌.ಪಿ. ಆಂತರಿಕ ಭದ್ರತಾ ವಿಭಾಗ - ಖಾಲಿ ಹುದ್ದೆ 
ಎಸ್‌.ಪಿ.- ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ 

6. ಎಸ್‌.ಎಲ್‌.ಉಪಲಾಂವಕರ್‌, ಎಸ್‌.ಪಿ. ಡಿ.ಸಿ.ಆರ್‌.ಇ. ಗುಲ್ಬರ್ಗಾ (ನಾನ್‌ ಎಕ್ಸಿಕ್ಯೂಟಿವ್‌) 
ಎಸ್‌.ಪಿ. ಎ.ಡಿ.ಎಸ್‌. ಸಿ.ಐ.ಡಿ. ಗುಲ್ಬರ್ಗಾ - ಖಾಲಿ ಹುದ್ದೆ 

7. ಮಿತ್ರ ಹೆರಾಜೆ, ಅಡಿಷನಲ್‌ ಎಸ್‌.ಪಿ. ಚಾಮರಾಜನಗರ ಜಿಲ್ಲೆ 
ಎಸ್‌.ಪಿ. ಡಿ.ಸಿ.ಆರ್‌.ಇ.. ಮಂಗಳೂರು - ಶ್ರೀ ಎನ್‌.ಟಿ.ಶಿವಕುಮಾರ್‌ ಇವರ ಸ್ಥಾನದಲ್ಲಿ 

8. ಎ.ಬಿ.ಸುಧಾಕರ್‌, ಎಸ್‌.ಪಿ. ಕರ್ನಾಟಕ ಲೋಕಾಯುಕ್ತ 


- ಖಾಲಿ ಹುದ್ದೆ - ನಿಯೋಜನೆ ಮೇರೆಗೆ 





9. ಮಾದಪ್ಪ, 


ಎನ್‌ಫೋರ್ಸ್‌ಮೆಂ೦ಟ್‌ ಸೆಲ್‌, ಬೆಂಗಳೂರು 











ಎಸ್‌.ಪಿ. ಹಾಗೂ ಪ್ರಾಂಶುಪಾಲರು, ಕೆ.ಎಸ್‌.ಪಿ.ಟಿ.ಎಸ್‌. 
ಚನ್ನಪಟ್ಟಣ - ಶ್ರೀ ಆರ್‌.ದಿಲೀಪ್‌, ಐ.ಪಿ.ಎಸ್‌ ಇವರ 
ಸ್ಥಾನದಲ್ಲಿ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 803 


ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 





ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೬೩ 





ಅಧಿಸೂಚನೆ 
ಸಂಖ್ಯೆ: ಒಳ 40 ಹೊಸಿಪ 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 
ರಾಜ್ಯ ಪೋಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ ಅಧಿಕಾರಿಯ ಹೆಸರು ಮತ್ತು ಹುದ್ದೆ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ | ಶ್ರೀಯುತರು : ಸ ೯ 








೩. | ಬೈಲಪ್ಪ ಎಸ್‌.ಪಿ (ಸಶಸ್ತ್ರ ಕರ್ನಾಟಕ ರಾಜ್ಯ | ಎಸ್‌.ಪಿ. ಎ.ಟಿ.ಎಸ್‌. ಬೆಂಗಳೂರು - ಖಾಲಿ ಹುದ್ದೆ 
ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತ. 











ಬೆ೦ಗಳೂರು 
2. | ಬಿ.ಶಿವಣ್ಣ, ಎಸ್‌.ಪಿ. ಡಿ.ಎ.ಆರ್‌. ಬೆಳಗಾವಿ 
ಡಿ.ಸಿ.ಪಿ. ಸಿ.ಎ.ಆರ್‌. ಮೈಸೂರು ನಗರ - ಶ್ರೀ ಆರ್‌. ಪ್ರಭಾಶ೦ಕರ್‌ ಇವರ ಸ್ಥಾನದಲ್ಲಿ 
3, | ಆರ್‌.ಪ್ರಭಾಶಂಕರ್‌, ಡಿ.ಸಿ.ಪಿ. ಸಿ.ಎ.ಆರ್‌. ದಕ್ಷಿಣ, ಪತಾಕ 
ಸ್‌.ಪಿ. ಡಿ.ಎ.ಆರ್‌. ಬೆಳಗಾವಿ - ಶ್ರೀ ಎಂ.ಬಿ. ನಾಯ್ಡು ಇವರ ಸ್ಥಾನದಲ್ಲಿ 
4. | ಎಂ.ಬಿ.ನಾಯ್ದು, ಡಿ.ಸಿ.ಪಿ. ಸಿ.ಎ.ಆರ್‌. ಮೈಸಾಕ ನಗರ 


(Ce 














ಡಿ.ಸಿ.ಪಿ. ಸಿ.ಎ.ಆರ್‌. ದಕ್ಷಿಣ, ಬೆ೦ಗಳೂರು - ಶ್ರೀ ಬಿ.ಶಿವಣ್ಣ ಇವರ "ಸ್ಥಾನದಲ್ಲಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 804 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು) 





ಅಧಿಸೂಚನೆ 
ಸಂಖ್ಯೆ: ಒಳ 169 ಪಿಪಿಇ 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ 


ಸರ್ಕಾರಿ ಅಭಿಯೋಜಕರುಗಳನ್ನು ಅವರ ಕೋರಿಕೆ ಮೇರೆಗೆ ಅಂಕಣ (3)ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಲಾಗಿದೆ. 























ಕ ಸ 
3 ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ ಕ ಡಿ 
ಹ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾವಣೆ ಮಾಡಲು ತೀರ್ಮಾನಿಸಿರುವ ಸ್ಥಳ 
1 2 3 
ಶ್ರೀ ಎಸ್‌.ಎನ್‌. ಭೂಸಣ್ಣವರ್‌, ಅಭಿಯೋಗ ಉಪನಿರ್ದೇಶಕರು, ಬೆಳೆಗಾವಿ 
1, ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ | - (ಖಾಲಿ ಹುದ್ದೆಗೆ) 
ನ್ಯಾಯಾಲಯ, ಕಾರವಾರ 
ಶ್ರೀ ಪಿ.ಕೆ.ಮಲೆಪುರೆ, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಶ್ವ ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ | ಮಹಿಳೆಯರ ಮೇಲಿನ ದೌರ್ಜನ್ಯ ಅಪರಾಧ 
"ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ ಪ್ರಕರಣಗಳ ವಿಚಾರಣೆಗಾಗಿ (ವಿಶೇಷ ನ್ಯಾಯಾಲಯ), 
ಬೆಳಗಾವಿ. (ಖಾಲಿ ಹುದ್ದೆಗೆ) 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ.ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 


ಪಿ.ಆರ್‌. 805 (ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 


೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 





PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 103 SIS 2010, Bangalore, Dated 10" June, 2010 


The Notification of even number dated 28-05-2010 permitting Dr H. Basker. IAS (KN 83) to 
retire from service with effect from the afternoon of 31-5-2010 u/r 16(2) of the AIS(DCRB) Rules, 1958 
stands rescinded. 
By Order and in the name of the Governor of Karnataka, 
K.G.ANANTHA, 
Under Secretary to Government, 
P.R. 806 DP & AR (Services-l) 
NOTIFICATION 
No. DPAR 85 SFP 2010, Bangalore, Dated 10" June, 2010 


The orders posting Sri. R. Manoj, IFS (KN 99), as Deputy Conservator of Forests, Wild Life 
Division, Madikeri vide Notification No. DPAR/22/SFP/2010, dated: 04/05/2010 are cancelled. 
Sri. R. Manoj, IFS is continued as Special Officer (Elections), ೦/೦ Chief Electoral Officer, Karnataka, 
Bangalore. 

This issues as per the directions of the Election commission of India vide letter 
No.154/KT/2009, dated: 28.5.2010 

By Order and in the name of the Governor of Karnataka, 
ASHOK P.ATRE, 
Under Secretary to Government, 
P.R. 807 D.P.A.R (Services-IV) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಈ ಈ ಈ ದ ಈ 
ಅಧಿಸೂಚನೆ 
ಸಂಖ್ಯೆ: ಮಾತಂಇ 24 ಇಸಂಸೇ 2010, ಬೆಂಗಳೂರು, ದಿನಾಂಕ: 05ನೇ ಜೂನ್‌, 2010 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಮಾತಂಇ 14 ಇಸಂಸೇ 2010, ದಿನಾಂಕ 3-4-2010ರ ಮೇರೆಗೆ ಕರ್ನಾಟಕ 
ರಾಜ್ಯ ಜೈವಿಕ ತಂತ್ರಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಸೇವೆಗಳು [ಕೆಬಿಟ್ಸ್‌], ಬೆ೦ಗಳೂರು, ಈ ಸಂಸ್ಥೆಯಲ್ಲಿ ಕಾರ್ಯಕಾರಿ 
ಆಧಿ” [ಬಯೋಟೆಕ್ನಾ ಲಜಿ] ಹುದ್ದೆಯಲ್ಲಿ ನಿಯೋಜನೆ ಆಧಾರದ ಖೀಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ.ಪಿ. 
ಲಕ್ಷೀಕಾಂತ್‌, ಉಪ ಕೃಷಿ ನಿರ್ದೇಶಕರು [ವಿಜ್ಞಾನಿ] ಇವರ ಸೇವೆಯನ್ನು ಸದರಿ ಸಂಸ್ಥೆಯಿಂದ ಹಿಂಪಡೆದು ತಕ್ಷಣದಿಂದ 
ಜಾರಿಗೆ ಬರುವಂತೆ ಪುನಃ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರದಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ 
ಹುದ್ದೆಯಲ್ಲಿ, ಪ್ರಸ್ತುತ ನಿಯೋಜನೆಯ ಅದೇ "ಷರತ್ತು ಮತ್ತು ನಿಬಂಧನೆಗಳ ಮೇರೆಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ವಿ. ಕೃಷ್ಣಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಪಿ.ಆರ್‌. 808 ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 121 ಆಸೇವ 2010, ಬೆ೦ಗಳೂರು, ದಿನಾಂಕ: 10ನೇ ಜೂನ್‌, 2010 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ. 72 ಆಸೇವ 2010, ದಿನಾಂಕ 3-5-2010ರ ಆದೇಶದ 
ಕ್ರಮ ಸಂಖ್ಯೆ: (1) ರಲ್ಲಿರುವ ಶ್ರೀ ಅರೀಘುಲ್ಲಾ ಷರೀಫ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರ ವರ್ಗಾವಣೆಯನ್ನು 
ರದ್ದುಪಡಿಸಿ, ಟಾಸ್ಕ್‌ ಮ್ಯಾನೇಜರ್‌, NKUSIP, ಕೆ.ಯು.ಐ.ಡಿ.ಎಫ್‌.ಸಿ. ಬೆಂಗಳೂರು. ಹುದ್ದೆಗೆ ಮುಂದಿನ ಆದೇಶದವರೆಗೆ 
ನೇಮಿಸಿದೆ. 

ಶ್ರೀ. ಅರೀಘುಲ್ಲಾ ಷರೀಫ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಟಾಸ್ಕ್‌ ಮ್ಯಾನೇಜರ್‌, NKUSIP, 
ಕೆ.ಯು.ಐ.ಡಿ.ಎಫ್‌.ಸಿ. ಬೆ೦ಗಳೂರು. ಈ ಹುದ್ದೆಯೊಂದಿಗೆ ಇವರನ್ನು Executive Director, Regional Office, KUIDFC. 
Dharwad. ಹುದ್ದೆಯ ಅಧಿಕ ಪ್ರಭಾರದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 809 ಸಿ.ಆ.ಸು.ಇಲಾಖೆ (ಸೇವೆಗಳು-2) 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೬೫ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 279 ಸಅಸೇ 2010, ಬೆಂಗಳೂರು, ದಿನಾಂಕ: 10ನೇ ಜೂನ್‌, 2010 


ಅಧಿಸೂಚನೆ ಸಂಖ್ಯೆ; ಕಾಇ. 418 ಎಲ್‌ ಇ ಟಿ 2009, ದಿನಾಂಕ 12-5-2010ರಲ್ಲಿ ಶ್ರೀಮತಿ ಗಿರಿಜಾ. ಹೆಚ್‌. 
ಕೊಂಗಿ, ಜ೦ಟಿ ಕಾರ್ಮಿಕ ಆಯುಕ್ತರು, ಇವರನ್ನು ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 
ಬಾಲ ಕಾರ್ಮಿಕ ಕೋಶ, ಕಾರ್ಮಿಕ ಇಲಾಖೆ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ 
ನೀಡಲಾಗಿದೆ. ಇದರನ್ವಯ ಶ್ರೀಮತಿ ಗಿರಿಜಾ. ಹೆಚ್‌.ಕೊ೦ಗಿ, ಜ೦ಟಿ ಕಾರ್ಮಿಕ ಆಯುಕ್ತರು, ಇವರನ್ನು ದಿನಾಂಕ 
13-05-2010ರಿಂದ ಜಾರಿಗೆ ಬರುವಂತೆ ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪಕಾರ್ಯದರ್ಶಿ, ಬಾಲ 
ಕಾರ್ಮಿಕ ಕೋಶ, ಕಾರ್ಮಿಕ ಇಲಾಖೆ - ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌. ಆರ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 810 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 70 ರೇಸೇವಿ 2010, ಬೆ೦ಗಳೂರು, ದಿನಾಂಕ: 10ನೇ ಜೂನ್‌, 2010 
ರೇಷ್ಮೆ ಇಲಾಖೆಯ ಶ್ರೀಮತಿ ಗೀತಾ ಪಿ. ಗದ್ದಗಿಮಠ, ರೇಷ್ಮೆ ಉಪ ನಿರ್ದೇಶಕರು (ದೃಶ್ಯ ೬ ಶ್ರಾವ್ಯ). ರೇಷ್ಮೆ 
ನಿರ್ದೇಶನಾಲಯ, ಓಕಳಿಪುರಂ, ಬೆಂಗಳೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ರೇಷ್ಮೆ. ಉಪ ನಿರ್ದೇಶಕರು, ರೇಷ್ಮೆ ವಿನಿಮಯ ಕೇಂದ್ರ ಬೆಂಗಳೂರು ಇಲ್ಲಿಗೆ 
ಶ್ರೀ ಉದಯಕುಮಾರ್‌ ಶಿರ್ಸಿಕರ್‌, ರೇಷ್ಮೆ ಉಪ ನಿರ್ದೇಶಕರು, ಇವರ ಜಾಗಕ್ಕೆ ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಡಿ. ಓಬಪ್ಪ, 
ಸರ್ಕಾರದ ಉಪ ಕಾರ್ಯದರ್ಶಿ (ರೇ.ಸ.), 
ಪಿ.ಆರ್‌. 811 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: MWD 143 MDC 2010, ಬೆ೦ಗಳೂರು, ದಿನಾಂಕ: 24ನೇ ಮೇ, 2010 
ವಿಷಯ: ಶ್ರೀ ಮಿರ್ಜಾ ಅಕ್ಷರುಲ್ಲಾ ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಇವರ ಮರುನೇಮಕಾತಿಯ ಬಗ್ಗೆ. 


ಶ್ರೀ ಮಿರ್ಜಾ ಅಕ್ಷರುಲ್ಲಾ ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಹಾಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ 
ಪಂಚಾಯತ್‌, ಕೊಡಗು ಜಿಲ್ಲೆ, ಕೊಡಗು ಇವರನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: 
ಸಿಆಸುಇ 114 ಆಸೇವ 2010, ದಿನಾಂಕ: 20-05-2010ರನ್ವಯ ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ 
ವಶಕ್ಕೆ ನೀಡಲಾಗಿರುತ್ತದೆ. ಅದರಂತೆ ಇವರನ್ನು ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, ಬೆಂಗಳೂರು ಇಲ್ಲಿ ಶ್ರೀ ಎ.ಬಿ. ಇಬ್ರಾಹಿಂ 
ಅಡೂರ್‌, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯಾಗಿ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ನೇಮಕಾತಿ 
ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಎಸ್‌. ವಾಸನ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 812 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 


PERSONNEL & ADMINISTRATIVE REFORMS SECRETARIAT 
NOTIFICATION 
No. DPAR 359 SAS 2010, Bangalore, Dated 11th June, 2010 
1. The services of Sri B.L. Sridhar, IAS (KN 77), Managing Director, Karnataka Soaps and 
Detergents Limited are withdrawn from Commerce and Industries Department with immediate effect 
and posted until further orders as Chairman, Karnataka Appellate Tribunal, Bangalore in the existing 
vacancy. 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 





2. Sri V. Madhu, IAS (KN 78), Principal Secretary to Government, Infrastructure 
Development Department is transferred with immediate effect and posted until further orders as 
Principal Secretary to Government, Revenue Department, Bangalore in the existing vacancy. 

Sri V. Madhu, IAS is also placed in additional charge of the post of Principal Secretary to 
Government, Infrastructure Development Department until further orders. 

3. SriV. Umesh, IAS (KN 81), Principal Secretary to Government, Health and Family Welfare 
Department (Medical Education) is transferred with immediate effect and posted until further orders as 
Principal Secretary to Government, Public Works Department, Bangalore in the existing vacancy. 

4. Sril. R. Perumal, IAS (KN 82), Commissioner for Sericultural Development & Director of 
Sericulture, Bangalore is transferred with immediate effect and posted until further orders as Principal 
Secretary to Government, Youth Services Department, Bangalore vice Sri IM. Vittal Murthy, IAS 
transferred. 

5. The services of Sri D.V. Prasad, IAS (KN 85), waiting for posting are placed at the disposal 
of Commerce and Industries Department with immediate effect for being posted as Managing Director, 
Karnataka Soaps and Detergents Limited vice Sri B.L. Sridhar, IAS transferred. 

6. Dr. Amita Prasad, IAS (KN 85), Director General, Administrative Training Institute, Mysore 
is transferred with immediate effect and posted until further orders as Principal Secretary to 
Government, Co-operation Department, Bangalore in the existing vacancy relieving Sri V. Umesh, 
IAS of concurrent charge. 

7. Sril.M. Vittal Murthy, IAS (KN 86), Secretary to Government, Youth Service Department, 
Bangalore is transferred with immediate effect and posted until further orders as Secretary to 
Government, Health & Family Welfare Department (Medical Education) vice Sri V. Umesh, IAS 
transferred. 

8. The services of Smt. V. Manjula, IAS (KN 87), Secretary to Government, Revenue 
Department & E/o Managing Director, Karnataka Public Lands Corporation, Bangalore are 
withdrawn from Revenue Department with immediate and posted until further orders as Director 
General, Administrative Training Institute, Mysore in the downgraded vacancy, vice Dr. Amita 
Prasad, IAS transferred. 

9. Sri 7. Manivannan, IAS (KN 98), waiting for posting is posted with immediate effect and until 
further orders as Commissioner for Sericultural Development & Director of Sericulture, Bangalore 
in the downgraded vacancy, vice Sri |. R. Perumal, IAS transferred. 

10. Sri P.N. Sreenivasachary, IAS (KN 89), Secretary to Government, Water Resources 
Department (Minor Irrigation) is placed in additional charge of the post of Secretary to Government, 
Water Resources Department until further orders. 

11. Sri Mohamad A. Sadiq, IAS (KN 92), Managing Director, Cauvery Neeravari Nigama 
Limited, Bangalore is placed in additional charge of the post of Secretary to Government, Revenue 
Department & Elo Managing Director, Karnataka Public Lands Corporation, Bangalore until 
further orders. 

By Order and in the name of the Governor of Karnataka, 


K.G.ANANTHA, 
Under Secretary to Government, 
P.R. 813 DP & AR (Services-l) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕಾಲ 35 ಕಾಬಾಸೇ 2010, ಬೆಂಗಳೂರು, ದಿನಾಂಕ: 10ನೇ ಜೂನ್‌, 2010 


ಕಾರ್ಯಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಈ ಕೆಳಗೆ ಕಾಣಿಸಿದ 
ಅಧಿಕಾರಿಗಳನ್ನು ಈ ತಕ್ಷಣದಿಂದ ಜಾರಿಗೆ ಹತತ ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ 
ಸೂಚಿಸಲಾದ ಸ್ಥಳಕ್ಕೆ ವರ್ಗಾಯಿಸಿ ನೇಮಿಸಲಾಗಿದೆ. 








ತ ಅಧಿಕಾರಿಗಳ ಹೆಸರು ಮತ್ತು ಹಾಲಿ ಕೆಲಸ ವರ್ಗಾವಣೆ ಮಾಡಲಾದ ಸ್ಥಳ ಮತ್ತು ಹುದ್ದೆ 
ಸಂಖ್ಯೆ ಮಾಡುತ್ತಿರುವ ಸ್ಥಳ ಮತ್ತು ಹುದ್ದೆ ಕ 
ಶ್ರೀ ಪ್ರಕಾಶ್‌ ಶೆಣೈ ಎ. ಕಾರ್ಪಾನೆಗಳ ಸಹಾಯಕ ನಿರ್ದೇಶಕರು, 
ಕಾರಾನೆಗಳ ಸಹಾಯಕ ನಿರ್ದೇಶಕರು, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಹುಬ್ಬಳ್ಳಿ ವಿಭಾಗ, ಹುಬ್ಬಳ್ಳಿ (ಶ್ರೀಮತಿ ಭಾರತಿ ಮಗದುಮ್‌ ಇವರ 
ವರ್ಗಾವಣೆಯಿಂದ ತೆರವಾಗುವ ಸ್ಥಳದಲ್ಲಿ) 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೩೬೭ 








7 ಶ್ರೀಮತಿ ಭಾರತಿ ಮಗದುಮ್‌, ಕಾರ್ಲ್ಯಾನೆಗಳ ಸಹಾಯಕ ನಿರ್ದೇಶಕರು, 
ಕಾರಖ್ಬಾನೆಗಳ ಸಹಾಯಕ ನಿರ್ದೇಶಕರು, ಹುಬ್ಬಳ್ಳಿ ವಿಭಾಗ-2, ಹುಬ್ಬಳ್ಳಿ 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ (ಶ್ರೀ ಪ್ರಕಾಶ್‌ ಶೆಣೈ ಎ. ಇವರ 
ವರ್ಗಾವಣೆಯಿಂದ ತೆರವಾಗುವ ಸ್ಥಳದಲ್ಲಿ) 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಶಿವರಾಮಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 814 ಕಾರ್ಮಿಕ ಇಲಾಖೆ, (ಕಾರಾನೆ ಮತ್ತು ಬಾಯ್ದರುಗಳು) 
ಅಧಿಸೂಚನೆ 
ಸಂಖ್ಯೆ: ಕಾಇ 157 ಎಲ್‌ಆಟಿ 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 
ಕಾರ್ಮಿಕ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಾರ್ಮಿಕ ಆಯುಕ್ತರುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 


ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಲಾಗಿರುವ 
ಜಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. 


























ಹ ಅಧಿಕಾರಿಯ ಹೆಸರು ಮತ್ತು ಪದನಾಮ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
I. ಶ್ರೀ ಎಸ್‌. ಬಿ. ರವಿಕುಮಾರ್‌, ಶ್ರೀ ಇ. ಲಕ್ಷ್ಮಪ್ಪ, 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಸಹಾಯಕ ಕಾರ್ಮಿಕ ಆಯುಕ್ತರು, 
ಕಾರ್ಯದರ್ಶಿ, ಕನಿಷ್ಟ ವೇತನ ಸಲಹಾ ಮಂಡಳಿ, | ಬೆಂಗಳೂರು ವಿಭಾಗ-1, ಬೆ೦ಗಳೂರು ಇಲ್ಲಿಗೆ 
ಬೆಂಗಳೂರು 
2. ಶ್ರೀ ಇ. ಲಕ್ಷ್ಮಪ್ಪ, ಶ್ರೀ ಎಸ್‌. ಬಿ. ರವಿಕುಮಾರ್‌, 
ಸಹಾಯಕ ಕಾರ್ಮಿಕ ಆಯುಕ್ತರು, ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ 
ಬೆಂಗಳೂರು ವಿಭಾಗ-1, ಬೆಂಗಳೂರು ಕಾರ್ಯದರ್ಶಿ, ಕನಿಷ್ಟ ವೇತನ ಸಲಹಾ ಮಂಡಳಿ, 
ಬೆಂಗಳೂರು ಇವರ ಸ್ಥಳಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು. ಎನ್‌. ನಾಗೇಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 815 ಕಾರ್ಮಿಕ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ವಾಕೈ 125 ಕೈಸೇವಿ 2010, ಬೆಂಗಳೂರು, ದಿನಾಂಕ: 15ನೇ ಜೂನ್‌, 2010 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 














ಕ್ರಸಂ. ಹೆಸರು, ಪದನಾಮ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ SESE 

ಶ್ರೀಯುತರು $ 

1 | ಜೆ. ಬಿ. ಕುಮಾರಸ್ವಾಮಿ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಶಿವಮೊಗ್ಗ 
ಕೊಪ್ಪಳ (ಶ್ರೀ ಟಿ. ಎಂ. ನಟೇಶ್‌ ಇವರ ಜಾಗಕ್ಕೆ) 

2 | ಟಿ. ಎಸ್‌. ಮಲ್ಲಿಕಾರ್ಜುನ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, (ವಿಶ್ವ ವಿಭಾಗ). ಕೇ೦ದ್ರ ಕಛೇರಿ, ಬೆ೦ಗಳೂರು 
ಬೆಳಗಾಂ (ಶ್ರೀ ಎಂ. ಜೆ. ವಿಜಯಕುಮಾರ್‌, ಇವರ ಜಾಗಕ್ಕೆ) 

3 | ಎನ್‌. ನರೇಂದ್ರಬಾಬು, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಬಳ್ಳಾರಿ 
ಬೆಂಗಳೂರು ಗ್ರಾಮಾಂತರ (ಶ್ರೀ ಬಿ. ರುದ್ರಪ್ಪ ಇವರ ಜಾಗಕ್ಕೆ) 













































































೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೨ 
4 | ಬಿ. ರುದ್ರಪ್ಪ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಂಗಳೂರು ಗ್ರಾಮಾಂತರ 
ಬಳ್ಳಾರಿ (ಶ್ರೀ ಎನ್‌. ನರೇ೦ದ್ರಬಾಬು ಇವರ ಜಾಗಕ್ಕೆ) 
5 | ಟಿ. ಎಂ. ನಟೇಶ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಪ್ಪಳ 
ಶಿವಮೊಗ್ಗ (ಶ್ರೀ ಜೆ. ಬಿ. ಕುಮಾರಸ್ವಾಮಿ ಇವರ ಜಾಗಕ್ಕೆ) 
6 | ಎಸ್‌. ಜಿ. ಕಾಂಬ್ಳೆ, ಸಹಾಯಕ ನರ್ಷಹಾರಾ, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ವಿ.ಐ.ಟಿ.ಸಿ. ಹುಬ್ಬಳ್ಳಿ. 
ಬೆಳಗಾಂ (ಶ್ರೀ ಎಂ. ವಿ. ಮಾಟಲದಿನ್ನಿ ಇವರ ಜಾಗಕ್ಕೆ) 
7 | ಹೆಚ್‌.ಆರ್‌. ಶಿವಣ್ಣ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಬೆಂಗಳೂರು ನಗರ 
ಮಡಿಕೇರಿ (ಶ್ರೀ ಎನ್‌. ಹಾಲನಗೌಡ ಇವರ ಜಾಗಕ್ಕೆ) 
8 | ಎಂ. ಜೆ. ವಿಜಯಕುಮಾರ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, (ವಿಶ್ವ ವಿಭಾಗ) ಕೇಂದ್ರ ಕಛೇರಿ, | ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾಂ 
ಬೆಂಗಳೂರು (ಶೀ ಟಿ. ಎಸ್‌. ಮಲ್ಲಿಕಾರ್ಜುನ ಇವರ ಜಾಗಕ್ಕೆ) 
9 | ಎಂ. ವಿ. ಮಾಟಲದಿನ್ನಿ ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ವಿ.ಐ.ಟಿ.ಸಿ. ಹುಬ್ಬಳ್ಳಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಳಗಾಂ 
(ಶ್ರೀ ಎಸ್‌. ಜಿ. ಕಾಂಬ್ಳೆ ಇವರ ಜಾಗಕ್ಕೆ) 
10 | ಎನ್‌. ಹಾಲನಗೌಡ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಮಡಿಕೇರಿ 
ಬೆ೦ಗಳೂರು ನಗರ (ಶ್ರೀ ಹೆಚ್‌. ಆರ್‌. ಶಿವಣ್ಣ ಇವರ ಜಾಗಕ್ಕೆ) 
11 | ಬಿ. ಎನ್‌. ರಾಮಕೃಷ್ಣರಾವ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, (ವಾರ್ತಾ ವಿಭಾಗ), ಕೇಂದ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು 
ಕಛೇರಿ, ಬೆ೦ಗಳೂರು (ಶ್ರೀ ಹೆಚ್‌. ಕೆ. ಶಿವಣ್ಣ ಇವರ ಜಾಗಕ್ಕೆ) 
12 | ಹಚ್‌. ಕ. ಶಿವಣ್ಣ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, (ವಾರ್ತಾ ವಿಭಾಗ), ಕೇಂದ್ರ ಕಛೇರಿ, ಬೆ೦ಗಳೂರು 
ಮೈಸೂರು (ಶ್ರೀ ಬಿ.ಎನ್‌. ರಾಮಕೃಷ್ಣರಾವ್‌ ಇವರ ಜಾಗಕ್ಕೆ) 
1 | ಎ. ಎಸ್‌. ರಮೇಶ್‌, ಸಹಾಯಕ ನಿರ್ದೇಶಕರು 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ತುಮಕೂರು 
ಹಾಸನ (ಶ್ರೀ ಟಿ. ಎಸ್‌. ರಾಮಚಂದ್ರ ಇವರ ಜಾಗಕ್ಕೆ) 
14 | ಮಹಂತಪ್ಪ ತಾಡಪತ್ರಿ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಬಳ್ಳಾಪುರ 
ತುಮಕೂರು (ಶ್ರೀ ಕೆ. ಶಿವಲಿಂಗಯ್ಯ ಇವರ ಜಾಗಕ್ಕೆ) 
15 | ಟಿ. ಎಸ್‌. ರಾಮಚಂದ್ರ. ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಹಾಸನ 
ತುಮಕೂರು (ಶ್ರೀ ಎ. ಎಸ್‌. ರಮೇಶ್‌ ಇವರ ಜಾಗಕ್ಕೆ) 
16 | ಎನ್‌. ಎಂ. ಮ್ಯಾನದಾಳಮಠ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಚಿಕ್ಕಬಳ್ಳಾಪುರ 
ಬಿಜಾಪುರ (ಶ್ರೀ ಕೆ. ಶಿವಲಿಂಗಯ್ಯ ಇವರ ಜಾಗಕ್ಕೆ) 
17 | ಸಿ. ಎಸ್‌. ಮಲ್ಲಪ್ಪನವರ್‌, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಬಿಜಾಪುರ, 
ಬೆಳಗಾಂ (ಶ್ರೀ ಎನ್‌.ಎಂ. ಮ್ಯಾನದಾಳಮಠ್‌ ಇವರ ಜಾಗಕ್ಕೆ) 
18 | ಕೆ. ಶಿವಲಿಂಗಯ್ಯ, ಸಹಾಯಕ ನಿರ್ದೇಶಕರು, 
ಸಹಾಯಕ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇ೦ದ್ರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ತುಮಕೂರು 
ಚಿಕ್ಕಬಳ್ಳಾಪುರ (ಶ್ರೀ ಮಹಂತಪ್ಪ ತಾಡಪತ್ರಿ ಇವರ ಜಾಗಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಸಿ. ಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 816 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಸೇವೆಗಳು) 





